ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


F.S.L.., ನಲ್ಲಿ ನಡೆದಿರುವ ನೇಮಕಾತಿ ಅಕ್ರಮದ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


379(432) ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಪೊಲೀಸ್‌ ಇಲಾಖೆಯ ಎಫ್‌.ಎಸ್‌.ಎಲ್‌.ನಲ್ಲಿ ಎಮ್‌.ಎಸ್‌.ಸಿ. ಕಂಪ್ಯೂಟರ್‌ ಸೈನ್ಸ್‌ ಅಥವಾ ಎಮ್‌.ಟೆಕ್‌. 
ವಿಧ್ಯಾಬ್ಯಾಸದ ಅರ್ಹತೆ ಹೊಂದಿರಬೇಕಾದ ಪೋಟೋಗ್ರಾಫಿ ವಿಜ್ನಾನ ಸಹಾಯಕರ 


ಹುದೆಗೆ ಸಿನಿಮಾಟೋಗ್ರಫಿಯಲ್ಲಿ ಡಿಪ್ಲೊಮೋ ವಿಧ್ಯಾಬ್ಯಾಸ ಹೊಂದಿರುವವರನ್ನು ನೇಮಕ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಎಮ್‌.ಎಸ್‌.ಸಿ. ಕಂಪ್ಯೂಟರ್‌ ಸೈನ್ಸ್‌ಗೆ ಸಿನಿಮಾಟೋಗ್ರಫಿಯಲ್ಲಿ 
ಡಿಪ್ಲೊಮೋ ಸರಿಸಮಾನ ಎಂಬ ವರದಿಯನ್ನು ನೀಡಿದವರು ಯಾರು; ಈ ರೀತಿಯಾಗಿ ವಿಧ್ಯಾಬ್ಯಾಸದ 
ಅರ್ಹತೆಯನ್ನು ಕಡಿಮೆಗೊಳಿಸುವ ಅಧಿಕಾರ ಯಾರಿಗಿದೆ; 


(ಆ) ಪೊಲೀಸ್‌ ಇಲಾಖೆಯ ಎಫ್‌.ಎಸ್‌.ಎಲ್‌.ನಲ್ಲಿ ಸಿನಿಮಾಟೋಗಫಿಯಲ್ಲಿ ಡಿಪ್ಲೊಮೋ ವಿಧ್ಯಾಬ್ಯಾಸ 
ಹೊಂದಿದವರು ಓಓಡಿ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದು ಡಿಸೆ೦ಬರ್‌ 2018 ರಲ್ಲಿ ಅರ್ಹ 
ವಿಧ್ಯಾಬ್ಯಾಸ ಪೂರ್ಣಗೊಳ್ಳವುದಾಗಿ ಸದನಕ್ಕೆ ವಿವಿತ ಮಾಹಿತಿ ನೀಡಲಾಗಿದೆಯೇ; ಈ ಸರ್ಕಾರಿ ನೌಕರರು 
ಉನ್ನತ ಶಿಕಣ ಪಡೆಯಲು ಸರ್ಕಾರದ ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆಯೇ; ಸಲ್ಲಿಸಿದ್ದಲ್ಲಿ, ಸದರಿ 


ಮನವಿಯ ಪ್ರತಿ ಹಾಗೂ ಕಛೇರಿಯಲ್ಲಿ ಸದರಿ ಮನವಿಗಳನ್ನು ಸ್ವೀಕರಿಸಿದ ದಿನಾಂಕದೊಂದಿಗೆ ಮಾಹಿತಿ 
ನೀಡುವುದು; 


(ಇ) ಪೊಲೀಸ್‌ ಇಲಾಖೆಯ ಎಫ್‌.ಎಸ್‌.ಎಲ್‌.,ನಲ್ಲಿ ಸಿನಿಮಾಟೋಗ್ರಫಿಯಲ್ಲಿ ಡಿಪ್ಲೊಮೋ ವಿಧ್ಯಾಬ್ಯಾಸ 
ಹೊಂದಿದವರು ಓಓಡಿ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರಿಗೆ ದೂರ ಶಿಕ್ಷಣದ ಉನ್ನತ ಶಿಕ್ಷಣ 
ಪಡೆಯಲು ಸರ್ಕಾರ ಅನುಮತಿ ನೀಡಿದಲ್ಲಿ, ಸದರಿ ಆದೇಶದ ಪ್ರತಿ ನೀಡುವುದು; ಸದರಿಯವರಿಗೆ ಯಾವ 
ದಿನಾಂಕದಂದು ಉನ್ನತ ಶಿಕಣ ಪಡೆಯಲು ಅನುಮತಿಸಲಾಗಿದೆ; ಸರ್ಕಾರದ ಅನುಮತಿ ಇಲ್ಲದೆ ಉನ್ನತ ಶಿಕ್ಷಣ 
ಮತ್ತು ಇತರೆ ಲಾಭದಾಯಕ ಕೆಲಸಕಾರ್ಯಗಳನ್ನು ನಿರ್ವಹಿಸುವುದು ಸರ್ಕಾರಿ ನೌಕರರ ನಡತೆ 
ನಿಯಮಾವಳಿಗೆ ಅನುಗುಣವಾಗಿದೆಯೇ; ಈ ಕುರಿತು ಸರ್ಕಾರದ ನಿಲುವೇನು? 


